ಎಂ. ಜಿ. ನಾಗರಾಜ್‌ 


ಕೊಡಗು 


ಶ್ರೀರಂಗಪಟ್ಟಣ : ಒಂದು ಶೋಧನೆ 


ರ 


ಕರ್ನಾಟಕದ ಮಂಡ್ಕ್ಯಜಿಲ್ಲೆಯ ಶ್ರೀರಂಗಪಟ್ಟಣ, 
ಶಿವನಸಮುದ್ರ, ಸ ತಮಿಳುನಾಡಿನ ಶ್ರೀರಂಗಗಳಲ್ಲಿ 
ಶ್ರೀರಂಗನಾಥನ ಸಾನ್ನಿಧ್ಯವಿದೆ. ಕ್ರಮವಾಗಿ ಅವುಗಳು 
ಆದಿ, ಮಧ್ಯ ಹಾಗೂ ಅಂತ್ಯ ರಂಗನ ನೆಲೆಗಳೆನಿಸಿವೆ; 
ಗಮನಾರ್ಹ ಅಂಶವೆಂದರೆ, ಶ್ರೀರಂಗನ ಈ ಸನ್ನಿಧಿ 
ಗಳೆಲ್ಲ ಕಾವೇರಿ ಬಳಸಿದ ದ್ವೀಪವಾಗಿರುವುದು ಹಾಗೂ 
ಈ ಎತ್ತರದ ನೆಲೆಗಳು ಗೌತಮ ಕ್ಷೇತ್ರಗಳೆಂದು ಕರೆಸಿ 
ಕೊಂಡಿರುವುದೇ ಆಗಿದೆ. *ಶ್ರೀರಂಗಪಟ್ಟಣವೆಸೆದಿಹುದು 
ಭಯ ಕಾವೇರಿಯ ಮಧ್ಯದೊಳಾಗ' ಎಂಬ ಗೋವಿಂದ 
ವೈದ್ಯನ "ಕಂಠೀರವ ನರಸರಾಜ ವಿಜಯ'ದಲ್ಲಿನ 
ಉಲ್ಲೇಖ, ಹಂಣಸೂರು ಶಾಸನದಲ್ಲಿನ "ಕಾವೇರಿ ಮಧ್ಯ 
ವರ್ತ್ತಿಯಾದ ಶ್ರೀರಂಗಪಟ್ಟಣವೆಂಬ ಗೌತವಾಕ್ಷೇತ್ರದಲ್ಲಿ 
ರಂಗನಾಥಸ್ವಾವಿಂಯವರ ಚರಣಾ' ಎಂಬ ಸಾಲಂ,3 


*ಶ್ರೀರಂಗಪಟ್ಟಣ'ಗಳಿರುವ ಪರಿಸರವನ್ನು ಮತ್ತು 
ಪೌರಾಣಿಕ ಪರಂಪರೆಯನ್ನು ಉದ್ದೇಶಿಸಿ ಹೇಳಿರಂ 
ವಂತಿವೆ. 


ಕೊಡಗಿನಲ್ಲಿಯೂ “ಶ್ರೀರಂಗಪಟ್ಟಣ” ವೊಂದಿದ್ದೂ, 
"ಕೊಡಗು ಶ್ರೀರಂಗಪಟ್ಟಣ'ವೆಂಬ ಹೆಸರನ್ನು ಕ್ರಿ.ಶ. 
೧೮೨೨ರ ಶಾಸನದಲ್ಲಿ ಕಂಡರೆ, ಅದಕ್ಕೆ ಮೊದಲಿನ 
ಶಾಸನ ಹಾಗೂ ದಾಖಲೆಗಳಲ್ಲಿ “ಕೊಡಗು” ಎಂಬ 


ಅದೇ, ಸಂಪುಟ ೮, ೧೯೮೪, ಅರಕಲಗೂಡು ೫೩, 


NA WN 


ಅದೇ _ 


ಎ,ಕ., ಸಂಪುಟ ೧, ಕೊಡಗುಜಿಲ್ಲೆ (ಪರಿಷ್ಕೃತ ಆವೃತ್ತಿ, ೧೯೭೨), ಮಡಿಕೇರಿ ೩ (೨೫), ಕ್ರಿ 
ಕ್ರಿ.ಶ. ೧೨೫೨ 

ಅದೇ, ಸಂಪುಟ ೪, ೧೯೭೫, ಹುಣಸೂರು ೩೨ (ತರೀಕಲ್ಲು), ಕ್ರಿ 
ನಡಿಕೇರಿಯಂಡ ಚಿಣ್ಣಪ್ಪ ಕ್ಸ (ಸಂ.) : ಪಟ್ಟೊ ್ಯೀಲೆ ಪಳಮೆ, ಮೈಸೂರು, ೧೯೬೫, ಪು- ೨೨ 


ವಿಶೇಷಣವಿಲ್ಲದೆ, ಆ ನೆಲೆಯನ್ನು “ಶ್ರೀರಂಗಪಟ್ಟಣ 
ವೆಂದೇ ಉಲ್ಲೇಖಿಸಲಾಗಿದೆ.3 ಈ ಪಟ್ಟಣವು ಪ್ರಸ್ತುತ 
ಸಿದ್ಧಾಪುರದ ದಕ್ಷಿಣಕ್ಕಿದ್ದು, "ರಂಗಪಟ್ಟಣ' ಎಂಬ 
ಹೆಸರು ಪಡೆದಿತ್ತು. ಹೊಳೆಸಾಲು ಹಳ್ಳಿಗಳು ಇದರ 
ಸನಿಹದಲ್ಲಿದ್ದುವೆಂತಲೂ* ಇದು ವರಾಲ್ದಾರೆ ಬಳಿ ಇದ್ದಿ 
ತೆಂತಲೂ್‌ ವ್ಯಕ್ತಪಡಂತ್ತದೆ. ಕೊಡಗಿನ ಹಳೆಯ 


4 ಕೊಡಗು ಜಿಲ್ಲೆ ಸ್ಕಿ 


೫. ೧೮೨೨ 


.ಶ. ೧೬೬೯ 


ಇತಿಹಾಸ ದರ್ಶನ 


ಭೂಪಟಗಳಲ್ಲಿಯೂ ಇದರ ನೆಲೆಯ ವಿಸ್ತಾರವಿದ್ದು 
ದನ್ನು ಸೂಕ್ತವಾಗಿ ನಿರ್ದೇಶಿಸಿಲ್ಲ. ೧೮೩೪ರ ಹಾಲೇರಿ 
ಅರಸರ ಅಂಕಿತದಲ್ಲಿದ್ದ ಊರುಗಳ ಪಟ್ಟಿ ಹಾಗೂ 
೧೯೩೦ರ ಕೊಡಗಿನ ಗ್ರಾಮಗಳ ವಿಸ್ತೀರ್ಣದ ದಾಖಲಾತಿ 
ಪಟ್ಟಿಗಳಲ್ಲಿ ಈ ಊರಿನ ಹೆಸರಿದ್ದರೂ ವರಾಲ್ದಾರೆಯ 
ಉಪಗ್ರಾಮವಾಗಿ ಸೂಚಿತವಾಗಿದೆ. ಇಂದು ಖಾಸಗಿ 
ಕಂಪನಿಯೊಂದರ ಹಾಗೂ ಹಿಡುವಳಿದಾರರ ಕಾಫಿ 
ಮೆಣಸಿನ ತೋಟಗಳು ಈ ನೆಲೆಯ ಮೇಲೆ ಊರಿ 
ಂತಿವೆ. ಹೀಗೆ ಹೆಸರು, ನೆಲೆಗಳ ಖಚಿತ ನಿರ್ದೇಶನ 
ಎಲ್ಲದೆ ಈ ಪ್ರಾಚೀನ ಮಹತ್ವದ ನೆಲೆ ಪ್ರಸಿದ್ಧಿ ಕಳೆದಂ 
ಕೊಂಡಿದೆ. 


ಈ ನೆಲೆ ಕುರಿತಂತೆ ಪರಿಸರದ ಸಾಕ್ಷ್ಯಗಳಾಗಿ ನಂಜ 
ರಾಯಪಟ್ಟಣದ ಕಾವೇರಿ ಹೊಳೆಸಾಲಿನ1 ಹಳ್ಳಿಗಳು, 
ಹಳೆ ದಾಸವಾಳ ಗ್ರಾಮ, ಅವರೆಗುಂದ, ಕರಡಿಗೋಡಂ, 
ಗುತ್ತಿಮಠದ ಕಾಡು(ಹತ್ತು ಎಕರೆ) ,ಗಂತ್ತಿಗುಡಿ, ಈಗಿನ 
ದುಬಾರೆ ಕಾಡಿನಲ್ಲಿರುವ ಪಂಚಲಿಂಗೇಶ್ವರ ಗುಡಿ, 
ಅವಕ್ಕಾಳೆ ಕೆರೆಗಳು, ಅದರ ಸನಿಹದ ಗದ್ದುಗೆಗಳ ಅವ 
ಶೇಷ,ರುದ್ರಭೂಮಿಯ ಕುರುಹುಗಳು, ನಂಜಂಂಡೇಶ್ವರ 
ಗುಡಿಯ ಬಲದ ಕಾವೇರಿದಂಡೆಯ ಪ್ರಾಚೀನ ಶಿಥಿಲ 
ಕರಿಶಿಲೆಗಳ ನಡುಹೊಳೆ ದೇಗುಲ, ಹಳೇ ದಾಸಿವಾಳ 
ಗ್ರಾಮದ ಬಳಿಯ ನಡುಹೊಳೆ ಪ್ರಾಚೀನ ವೃಷಭ, 
ಮಾಲ್ಡಾರೆ ಕಾಡು, ಘಟ್ಟದಹಳ್ಳ, ವರಾರ್ಗೊಲ್ಲಿ, 
ಕೊಡಗು ಶ್ರೀರಂಗಪಟ್ಟಣದ ಅಳಿದುಳಿದ ನೆಲೆ, 
ಕೋಡಂಗಿಬೆಟ್ಟ, ದೊಡ್ಡಡ್ಲಾ, ಸಿದ್ಧೇಶ್ವರ ಗದ್ದುಗೆ, 
ಜೊತೆಗೆ ಚನ್ನಯ್ಯನಕೋಟೆಯಿಂದ ಪಾಲ್ಪರೆವರೆಗಿನ 
ಹಾದಿ, ವಾಲ್ಚಾರೆ ದುಬಾರೆಕಾಡಿನ ಶಿಲ್ಪಶಾಸನ, ವೀರ 
ಗಲ್ಲುಗಳು ಇತರೆಡೆಯ ಪೋಷಕ ಶಾಸನೋಲ್ಲೀಖಗಳು 
ಇತ್ಯಾದಿಗಳನ್ನು ಗಮನಿಸಬಹಂದು. 


ಕ್ರಿಶ, ೧೦೦೪ರಲ್ಲಿ ಗಂಗರ ರಾಜಧಾನಿ ತಲ 
ಕಾಡನ್ನು ವಶಪಡಿಸಿಕೊಂಡ ನಂತರ ರಾಜೇಂದ್ರ 


೦. 


೧೯೭೩, ಪು. ೫೭ 


ಚೋಳನಂ ಕೊಡಗು (ಕೊಡಗು ವಂಲೆನಾಡು) ಅವನ 
ಪಾಲಿಗೆ ಬರಲ್ಲಾ ಕ್ರಿ.ಶ. ೧೦೦೪ರ ಪನಸೋಗೆಯ 
ಯುದ್ಧದಲ್ಲಿ ಅವನ ಪ್ರಸಿದ್ಧ ಸೇನಾಪತಿ ಪಂಚವ ಮಹಾ 
ರಾಯನು ಚಂಗಾಳ್ವರನ್ನು ಸೋಲಿಸಿದಂದೇ? ಆಗಿದೆ. 
ಈ ಯುದ್ಧದಲ್ಲಿ ಜಯಕ್ಕೆ ಕಾರಣನಾದ "ಮನಿಜ'ನ 
ಶೌರ್ಯವನ್ನು ಪಂಚವ ಮಹಾರಾಯನಿಂದ ತಿಳಿದಂ ಅವನಿಗೆ 
ಪಟ್ಟಕಟ್ಟೆ ನಾಡು ನೀಡಲು ರಾಜೇಂದ್ರಚೋಳ ಆದೇಶ 
ನೀಡಿದ. ಅದರಿಂದಾಗಿ "ಕ್ಷತ್ರಿಯ ಶಿಖಾವಂಣಿ 
ಕೊಂಗಾಳ್ವ? ಎಂಬ ಬಿರುದಿನೊಡನೆ “ಮಾಲವ್ವಿ' 
ನಾಡನ್ನು ಪಡೆದು,? ಕೊಡಗಿನಲ್ಲಿ ಕೊಂಗಾಳ್ವ ವಂನೆತನದ 
ಮಲಪುರಂಷನಾಗಿ ೧೧ನೇ ಶತವಕಾನದಲ್ಲಿ ಉದಿಸಿದ 
ಅಂತಾಗಿ ಚಂಗಾಳ್ವರು ಮತ್ತು ಕೊಂಗಾಳ್ವರಂ ಚೋಳರ 
ವಕಾಂಡಲಿಕರಾದರು. 


ಚೋಳರು ಹೀಗೆ ಕೊಡಗಿನ ಮೇಲೆ ಹಿಡಿತ ಸಾಧಿ 
ಸಿದ ನಂತರ, ಕೊಡಗಿನ ಪೂರ್ವಗಡಿಯಲ್ಲಿ ಕಾವೇರಿ 
ದಂಡೆಯ ಬಳಿ ವೀರಭದ್ರ ದೇವರ ದೇಗುಲವನ್ನು ಕಟ್ಟಿ, 
“ಚೋಳಪ್ತತಿಷ್ಠಾ ವೀರಭದ್ರ' ಎಂದೇ ಹೆಸರಾಗಿಸಿ 
ದರು.* ಚೋಳ ವೀರಭದ್ರನ ನೆಲೆಯ ಕಾರಣ, ಈಗಿನ 
ನಂಜರಾಯಪಟ್ಟಣ ಹಾಗೂ ದಂಬಾರೆಕಾಡಿನ ಪ್ರದೇಶ 
ವೆಲ್ಲವೂ ಕೊಂಗಾಳ್ವರ ಅಧಿಕಾರ ವ್ಯಾಪ್ತಿಗೆ ಬಂದಿರಬೇಕು. 
ಆದರೆ “ಕೊಡಗು ಶ್ರೀರಂಗಪಟ್ಟಣ ಎಂಬ ಹೆಸರಿನ 
ನೆಲೆ ಇಲ್ಲಿ ಚೋಳರ ಕಾಲಕ್ಕೆ ಇತ್ತೆಂಬುದಕ್ಕೆ ಪುರಾವೆಗಳು 
ಕಾಣಬರಂತ್ರಿಲ್ಲ. 


ಚಂಗಾಳ್ವರಂ ಹತ್ತನೆಯ ಶತವಕಾನದಲ್ಲಿ ಕೊಡಗಿನ 
ಪೂರ್ವಭಾಗದ ಹಂಣಸೂರಂ ತಾಲ್ಲೂಕಿನಲ್ಲಿದ್ದು, ಕೊಡ 
ಗಿನ ಕೆಲವು ಭಾಗಗಳನ್ನೂ ಗಂಗರ ವಕಾಂಡಲಿಕರಾಗಿ ಆಳಿರ 
ಬಹುದಾದರೂ ೧೧ನೆಯ , ಶತವಠಾನದಲ್ಲಿ ಚೋಳರ 
ಆಧೀನರಾದರಂ. ಆದರೆ ಆಗಲೂ ನಂಜರಾಯಪಟ್ಟಣ, 
ಕೊಡಗು ಶ್ರೀರಂಗಪಟ್ಟಣ ಪ್ರದೇಶಗಳು ಅವರ ವಶ 
ದಲ್ಲಿರಲಿಲ್ಲ. ಆದ್ದರಿಂದ ೧೨ನೆಯ ಶತವಕಾನದಲ್ಲಿನ 


Coorg District Gazetteer, Bangalore, 1965, p. 44 
7 ಬಿ. ಎ. ಸಾಲತ್ತೊರೆ, ಪಾಂಡುರಂಗ ದೇಸಾಯಿ (ಸಂ.) : 


ಕನ್ನಡನಾಡಿನ ಚರಿತ್ರೆ (ಮೊದಲನೆಯಂ ಭಾಗ), ಬೆಂಗಳೂರು, 


8 ಎ. ಕ., ಸಂಪುಟ ೧ (ಪರಿಷ್ಕೃತ ಆವೃತ್ತಿ), ಮಾಲಂಬಿ ೬೫ (೪೬), ಪು. ೪೪ 


9 Coorg District Gazetteer, pp. 44-45 


ಇತ್ತಿಹಾಸ ದರ್ಶನ 


ಕೊಂಗಾಳ್ವರ ಅಧೀನ 
ಶ್ರೀರಂಗಪಟ್ಟಣ ಇನ್ನೂ 
ತೋರುತ್ತಬೆ. 

ಕೊಡಗಿನಲ್ಲಿ ಕೊಂಗಾಳ್ವೆ ವಂತ್ತು ಚೆಂಗಾಳ್ವರ 
ಮೂಲಕ ನಡೆದ ಚೋಳರಾಳ್ವಿಕೆಯನ್ನು ಹೊಯ್ಸಳರು 
ಕ್ರಿ.ಶ. ೧೧೦೬ರ ವೇಳೆಗೆ ಅಂತ್ಯಗೊಳಿಸಿದರು. ಇನ್ನು 
ಚಂಗಾಳ್ವರು ಸ್ವತಂತ್ರರಾಗುವ ಯತ್ನವನ್ನು ಕ್ರಿ.ಶ. 
೧೧೩೦ರಲ್ಲಿ ಹೊಯ್ಸಳರಿಗೆ ಸೋತರೂ ಮತ್ತೆ ಕ್ರಿಶ. 
೧೧೫೫ರಲ್ಲಿ ಹೊಯ್ಸಳ ಸೇನಾಧಿಕಾರಿ ಚೋಕಿವಂಯ್ಯ 
ಚಂಗನಾಡನ್ನು ಜಯಿಸಿದರೂ , ಕ್ರಿ.ಶ. ೧೧೭೧ರವರೆಗೂ 
ಅವರ ಪ್ರಯತ್ನ ನಿಂತಿರಲಿಲ್ಲ. ಅಲ್ಲದೆ ಕ್ರಿ.ಶ. ೧೧೫೦ 
ರಲ್ಲಿಯೇ ಕೊಂಗಾಳ್ವರೊಡನಾದ ಯುದ್ಧದಲ್ಲಿ ಚಂಗಾಳ್ವ 
ರಿಗೆ ಗೆಲವು ದೊರೆಯಲಿಲ್ಲ.19. ಈ ಕಾರಣದಿಂದ ನಂಜ 
ರಾಯಪಟ್ಟಣದ ಸುತ್ತಮುತ್ತಲ ಪ್ರದೇಶವೆಲ್ಲವೂ 
ಕೊಂಗಾಳ್ವರ ಅಧೀನದಲ್ಲಿಯೇ ಇತ್ತೆಂದು ತೋರುತ್ತದೆ. 
ಇನ್ನು ಚಂಗಾಳ್ವ ಮಹಾದೇವನು ಹುಣಸೂರು ತಾಲೂ 
ಕಿನ ಬಯಲು ಪ್ರದೇಶದಲ್ಲಿದ್ದ ರಾಜಧಾನಿಯನ್ನು ಬಿಟ್ಟು 
ಹೆಚ್ಚಿನ ಭದ್ರತೆಗಾಗಿ ಕೊಡಗಿನ ಕಿಗ್ಗಟ್ಟುನಾಡಿನ ಪಾಲ್ಬರೆ 
ಯಲ್ಲಿ ಕೋಟಿಕಟ್ಟಿ ನಿಂತು ಸ್ವತಂತ್ರನಾಗ ಬಯಸಿದಾಗ 
ಕ್ರಿ.ಶ. ೧೧೭೧ರಲ್ಲಿ ಹೊಯ್ಸಳ ಬಲ್ಲಾಳನು ಕಳುಹಿಸಿದ 
ದಂಡನಾಯಕ ಬೆಟ್ಟರಸನು ಚಂಗಾಳ್ವ ಮಹಾದೇವನನ್ನು 
ಸೋಲಿಸಿ, ಕೊಂದು ಪಾಲ್ಬರೆಯಲ್ಲಿ ತನ್ನ ಆಡಳಿತ 
ಸ್ಥಾಪಿಸಿದ. ಆಗ ಪಾಲ್ಪರೆಯಂ ಒಂದು ಪಟ್ಟಣ 
ವಾಗಿತ್ತು. ಹೀಗಾಗಿ ಪಾಲ್ಪರೆ ಹಾಗೂ ಕೊಡಗು 
ಫ್ರೀರಂಗಪಟ್ಟಣಗಳಿಗೆ. ಸಂಬಂಧ ಕೂಡಿಕೊಳ್ಳುವುದು 
ಗಮನಾರ್ಹ. 

ಹೊಯ್ಸಳ ಒಂದನೆಯ ವೀರಬಲ್ಲಾಳನು (ಕ್ರಿ.ಶ. 
೧೧೭೩೧೨೨೦) ಚಜೋಳರಾಜ ಪುತ್ರಿ ಮಹಾದೇವಿ 
ಯನ್ನ ವಂದಂವೆ ಆಗಿದ್ದ. ಈ ಬಲ್ಲಾಳನ ಮೊಮ್ಮಗ 
ಹೊಯ್ಸಳ ಸೋಮೇಶ್ವರ ಚೋಳರಾಜ ಪುತ್ರಿಯನ್ನು 


ಕಾಲದಲ್ಲಿಯೂ ಕೊಡಗು 
ರೂಪುಗೊಂಡಿರಲಿಲ್ಲವೆಂದು 


10 Hassan District Gazetteer, ಐ. 55 


11 ಡಿ.ಎನ್‌. ಕೃಷ್ಣಯ್ಯ : ಕೊಡಗಿನ ಇತಿಹಾಸ, ಮೈಸೂರು ೧೯೭೪, ಪು. ೫೦ 


ಬದಲು ತಪ್ಪಾಗಿ ಕ್ರಿ.ಶ. ೧೨೫೨ ಎಂದಿದೆ. 


ಮದುವೆ ಆಗಿದ್ದ. ಈಕೆ ಶ್ರೀರಂಗದವಳೆಂದಂ ತೋರು: 
ತ್ತದೆ. ಕ್ರಿ.ಶ. ೧೨೪೫ರಲ್ಲಿ ಹೊಯ್ಸಳ ಸೋಮೇಶ್ವರನು 
(೧೨೩೫-೧೨೫೪) ತವಿಂಳುದೇಶದಲ್ಲಿ ವಾಸಿಸುತ್ತಿದ್ದ ಬ 
ತನ್ನ ಜೋಳವಂಶದ ಪತ್ನಿಯಂ ಸತ್ತ ಮೇಲೆ ಅಲ್ಲಿಂದ 


ಹಾಸನ ಜಿಲ್ಲೆಯ ದ್ವಾರಸಮಂದ್ರಕ್ಕೆ ಹೋಗುವಲ್ಲಿ 
ಅರಕಲಗೂಡು ರಾಮನಾಥಪುರಕ್ಕೆ ಬಂದ! ಈ 


ಸಮಯದಲ್ಲಿ ಚಂಗಾಳ್ವ ರಾಜಕುವಕಾರರಾದ ಸೋವರಿ 
ದೇವರಸ ಮತ್ತು ಬೊಪ್ಪದೇವರಸರು ಸೋಮೇಶ್ವರ 
ನನ್ನು ಎದುರ್ಗೊಂಡು ಗೌರವಾತಿಥ್ಯಗಳನ್ನಿ ಸಲ್ಲಿಸಿ 
ದರು. ಬಹುಶಃ ಆಗಲೇ ಹೊಯ್ಸಳ ಸೋಮೇಶ್ವರನಂ. 
ಸುಪ್ರೀತನಾಗಿ ಶ್ರೀರಂಗಪಟ್ಟಣದ ಆಡಳಿತಕ್ಕೆ ಈ ಅರಸ 
ರನ್ನು ಬದ್ಮಗೊಳಿಸಿರಬೇಕು. 2 ಈ ಶ್ರೀರಂಗ 
ಪಟ್ಟಣವೇ ಕೊಡಗು ಶ್ರೀರಂಗಪಟ್ಟಣ. ಅದಾಗಿ 
ಕ್ರಿ.ಶ. ೧೨೪೫ರ ಸುವರಾರಿನಲ್ಲಿ ಚಂಗಾಳ್ವರು ಕಿಗ್ಗಟ್ಟು 
ನಾಡಿನ ಪಾಲ್ಪರೆಯಿಂದ ಕಾವೇರಿ ದಕ್ಷಿಣದ ಈ ಕೊಡಗು 
ಶ್ರೀರಂಗಪಟ್ಟಣಕ್ಕೆ ತಮ್ಮ ರಾಜಧಾನಿಯನ್ನು ಬದಲಾಯಿಂ 
ಸಿದರ.13 ಅಂದರೆ ಕೊಡಗು ಶ್ರೀರಂಗಪಟ್ಟಣದ 


ಅಸ್ತಿತ್ವ ಚಂಗಾಳ್ವರ ಅಳ್ವಿಕೆಯಂ ಅಲ್ಲಿ ಆರಂಭವಾಗುವ 


ಮುನ್ನವೆ ಇದ್ದ ಬಗ್ಗೆ ಸಮರ್ಥನೆ ದೊರಕಂತ್ತದೆ ಹಾಗೂ 


ಪಾಲ್ಪರೆ, ಕೊಡಗು ಶ್ರೀರಂಗಪಟ್ಟಣದ ಸಂಪರ್ಕವು 
ಮಂಂದಂವರಿದಂ ಬಂದಿದ್ದೂ, ಚಂಗಾಳ್ವರ ಪರಂಪರೆಯಲ್ಲಿ 
ಬರಂವ ಎರಡು ರಾಜಧಾನಿಗಳ ಪರಂಪರೆಯನ್ನ್ನ ಸೂಚಿ 
ಸುತ್ತದೆ. ಅಂತಾಗಿ ಕ್ರಿ.ಶ. ೧೨೨೦-೪೫ರ ನಡುವಣ 
ಅವಧಿಯಲ್ಲಿ ಕೊಡಗು ಶ್ರೀರಂಗಪಟ್ಟಣವು ರೂಪು 
ಗೊಂಡು, ಪಾಲ್ಪರೆಯಲ್ಲಿದ್ದಂತೆ ಇಲ್ಲೊಂದರಿ ಶ್ರೀರಂಗ 
ನಾಥನ ಗುಡಿಯೂ ನಿರ್ವತವಾಗಿರುವಂತಿದೆ. 


ಹೊಯ್ಸಳ-ಚೋಳ ವಂಶಗಳ ನಡುವೆ ಕ್ರಿ.ಶ. 
೧೧೭೩ರಿಂದ ಆರಂಭವಾದ ವೈವಾಹಿಕ ಸಂಬಂಧಗಳು 
ಸುವಕಾರು ಎಪ್ಪತ್ತೈದು ವರ್ಷಗಳ ಕಾಲ ಅಂದರೆ ಕ್ರಿ.ಶ. 


೧೨೪೫ರವರೆಗೆ ಉಳಿದುಬಂದಿವೆ. ಸೋಮೇಶ ಕರನ 


; ಪುಸ್ತಕದಲ್ಲಿ ಕ್ರಿ.ಶ. ೧೨೪೫ ಎನ್ನುವ 


12 ಎ.ಕ., ಸಂಪುಟ ೮, ಅರಕಲಗೂಡು ೫೩; 77085507 District Gazetteer, p. 59 


13 Coorg District Gazetteer, p. 48 


೧೧೦ 


ಇತಿಹಾಸ ದರ್ಶನ 


'ಚೋಳ ಪತ್ನಿ ಅಷ್ಟೇ ಅಲ್ಲ, ವೀರಬಲ್ಲಾಳನ ಚೋಳ 
ಸತಿ ಮಹಾದೇವಿಗೂ ತಮ್ಮ ಪೂರ್ವಿಕರು ವೀರಭದ್ರ 
ದೇವರ ಪ್ರತಿಷ್ಠಾಪನೆ ವಕಾಡಿದ ಹಾಗೂ ಪಂಚಲಿಂಗೇ 
ಶ್ವರ ಗುಡಿಯ ನೆಲೆಯನ್ನು ನೋಡಲು ಕೊಡಗಂ 
ಶ್ರೀರಂಗಪಟ್ಟಣ ಪ್ರದೇಶಕ್ಕೆ ಬರುತ್ರಿದ್ದಿರಬೇಕು. ಅಲ್ಲಿಯ 
ಗುಡಿ ಹಾಗೂ ನೆಲೆ ಕ್ರಿ.ಶ. ೧೨೨೦-೪೫ರ ನಡುವಣ 
ಅವಧಿಯಲ್ಲಿ ರೂಪುಗೊಳ್ಳಲು ನಾಂದಿ ಆಗಿರಬೇಕಂ. 
ಅದರ ಹೊಣೆ ಹೊಯ್ಸಳರ ಪ್ರತಿನಿಧಿಯೊಬ್ಬನಿಗೆ ವಹಿಸ 
ಲೃಟ್ಟಿದ್ದಂ, ನಂತರ ಬೊಪ್ಪದೇವನಿಗೆ ಈ ಹೊಣೆ 'ಬಂದಿರ 
ಬೇಕು. ಈ ದಿಸೆಯಲ್ಲಿ ಕೊಡಗು ಶ್ರೀರಂಗಪಟ್ಟಣದ 
ಜನಪದರು ಹೇಳುವ ಕಥೆಯೊರಿದ ಮೇಲಿನ ಇತಿಹಾಸಕ್ಕೆ 
'ಕೊಂಡಿಯರಾಗಿರುವಂತಿದೆ. 


ಕೊಡಗು ಶ್ರೀರಂಗಪಟ್ಟಣದ ನಂಜರಾಯಪಟ್ಟಣ 
ಪ್ರದೇಶದಲ್ಲಿ ಬೊಪ್ಪದೇವನ ಕಾಲದಲ್ಲಿ, ಹೊಳೆಯ 
ನಡುವಣ ಚೋಳಪ್ರತಿಷ್ಠಾ ವೀರಭದ್ರನ ಗುಡಿಯು 
ಪ್ರವಾಹದಿಂದ ಶಿಥಿಲವಾಗಿರಬಹುದಾದ್ದರಿಂದ, 
ಹೊಯ್ಸಳ ಶೈಲಿಯ ಸೊಗಸಾದ ಬೇರೊಂದು ವೀರ 
ಭದ್ರನ ಗುಡಿಯಂಂ ನಿರ್ಮೀತವಾಗಿದೆ. 


ಪಾಲ್ಪರೆಯಲ್ಲಿ “ಸೋಮೇಶ್ವರನ ಗಂಡಿಯ 
ಹಿಂದೆ ಸನಿಹದ ದೇಗುಲವು “ಶ್ರೀರಂಗನಾಥ ದೇಗುಲ” 
ವಾಗಿದ್ದ ಕುರುಹುಗಳನ್ನು ಹೊಂದಿದೆ. ಪಾಲ್ಪರೆ 
ಯಲ್ಲಿಯೂ ಶ್ರೀರಂಗನಾಥ ದೇಗುಲವೊಂದಿದ್ದಿರಬೇಕಂ 
"ಎಂಬುದನ್ನೂ ಸಮರ್ಥಿಸುವಂತಿವೆ.  ಬೆೊಪ್ಪದೇವನ 
ಶ್ರೀರಂಗ ಭಕ್ತಿಯ ಪ್ರತೀಕವಾಗಿ ಈ ದೇಗುಲವು 
ಕೊಡಗು ಶ್ರೀರಂಗಪಟ್ಟಣಕ್ಕೆ ಅವನು ಬರಂವ ಮಂಂನ್ನವೇ 
ನಿವರ್ಕಾಣವಾಗಿರಬೇಕು. ಈ ಕಾರಣ ಸೋಮೇಶ್ವರನ 
ಆದೇಶವೂ ದೊರೆತು ಕೊಡಗು ಶ್ರೀರಂಗಪಟ್ಟಣವನ್ನು 
ಚಂಗಾಳ್ವ ರಾಜಕುವಕಾರರು ರಾಜಧಾನಿ ವಕಾಡಿಕೊಂಡಿರ 
ಬೇಕು. 


| ಬಲವು ಕುಗ್ಗಿತಂ. 


ಪಾಲ್ಪರೆ_ಕೊಡಗು ಶ್ರೀರಂಗಪಟ್ಟಣದ ದೇವ. 
ದೇವಿಯರ ದೇಗುಲ, 'ಶಿಲ್ಪಗಳೆನ್ನಿ ಗಮನಿಸಿದರೆ 
ಸೋವಂದೇವ, ಬೊಪ್ಪದೇವರ "ಹರಿ-ಹರ” ಸವಂನ್ವಯಂ 
ದೃಷ್ಟಿ. ಕಲಾತ್ಮಕ ಅಭಿರುಚಿ ಹಾಗೂ ಧರ್ಮನಿಷ್ಠೆಗಳಂ 
ಗೋಚರವಾಗುತ್ತವೆ. ಅಲ್ಲದೆ, ಎರಡು ರಾಜಧಾನಿಗಳ 
ಅಸ್ತಿತ್ವ ಹಾಗೂ ಸಂಪರ್ಕಗಳ ಕಲ್ಪನೆಯನ್ನು ನೀಡಂ 
ತ್ತವೆ. ಪಿರಿಯರಾಜದೇವನ ಹಿರಿಯ ಸೋದರನೆನ್ನ 
ಲಾದ ಕ್ರಿ.ಶ. ೧೫೫೫ರ ಚಂಗಾಳ್ವರಸ ವೀರ ವೀರದೇವನ 
ಅಪ್ರಕಟಿತ ಶಾಸನವು ಸ್ಥಳಾಂತರಗೊಂಡು, ಪಾಲ್ಪರೆ.. 
ಹೆಬ್ಬಾಲೆಗೆ ಸಮೀಪ ನಲ್ಲಂಕೋಟೆಯಲ್ಲಿ ಕಂಡಂಬಂದಿದೆ'4 
ಇದು ಪಾಲ್ಪರೆ ಕೊಡಗು ಶ್ರೀರಂಗಪಟ್ಟಣಗಳ ನಡಂವಣ 
ವಂಂದಂವರಿದ ರಾಜಸಂಪರ್ಕದ ಬಗ್ಗೆ ಮತ್ತಷ್ಟು 
ಬೆಳಕು ಚೆಲ್ಲಂವಂತಾಗಿದೆ. 


ಇತ್ತೀಚೆಗೆ ನಂಜರಾಯಪಟ್ಟಣದಲ್ಲಿ ಲಭ್ಯವಾದ 
ಅಪ್ಪಕಟತ ತುರುಗೋಳೆ ಶಾಸನ ರೀತ್ಯ ಶಕ ೧೨೨೦ನೇ 
ರಂಧಿರೇ ರಂಧಿರೋದ್ಧಾರೀ(?) ಸಂವತ್ಸರದಲ್ಲಿ ಮಹಾ 
ಮಂಡಳೇಶ್ವರ ವೀರಚೋಳದೇವರಸನ ಆಳ್ವಿಕೆ ಕಂಡು 
ಬರುವ ಕಾರಣ, ಅದು ಹರಿಹರದೇವನಿಗೇ ಅನ್ವಯಂಸಂ 
ತ್ತದೆ. ಅಂದರೆ ಕ್ರಿ.ಶ. ೧೨೯೮ರಲ್ಲಿಯೂ ಚಂಗಾಳ್ವರಂ 
ಹೊಯ್ಸಳರ ವಣಂಡಲಿಕರಾಗಿ ಕೊಡಗು ಶ್ರೀರಂಗ 
ಪಟ್ಟಣವನ್ನು ಆಳಿದರೆಂದು ಅರಿವಾಗುತ್ತದೆ. ಹೀಗೆ 
೧೩ನೇ ಶತವಕಾನದ ಪೂರ್ಣ ಚಂಗಾಳ್ವರ ಕೊಡಗು 
ಶ್ರೀರಂಗಪಟ್ಟಣದ ಆಳ್ವಿಕೆ ಚಾರಿತ್ರಿಕವಾಗಿದೆ. 


೧೪ನೆಯ ಶತವಕಾನದಲ್ಲಿ ಮೂರನೆಯ ಬಲ್ಲಾಳನ 
ಕಾಲದಲ್ಲಿ ಮಂಲ್ಲಿಕಾಫರನು ದಕ್ಷಿಣಕ್ಕೆ ದಂಡೆತ್ತಿ ಬಂದು 
ದಕ್ಷಿಣದ ರಾಜರನ್ನೆಲ್ಲ ಸೋಲಿಸಿ, ಕ್ರಿ.ಶ. ೧೩೧೦ರಲ್ಲಿ 
ಹೊಯ್ಸಳ ಬಲ್ಲಾಳನನ್ನು ಸೋಲಿಸಿದ ಮೇಲೆ ಹೊಯ್ಸ 
ಳರ ಬಲವು ತಗ್ಗಿ ತು. ಅವರ ವಕಾಂಡಲೇಶ ರರ 
ಅದಾಗಿ ಹದಿನಊರನೆಯ ಶತವಕಾನ 


14 ೮-೪-೧೯೮೭ರ ಪ್ರಜಾವಾಣಿ ಸಂಚಿಕೆಯಲ್ಲಿ, ಕೊಡಗಿನ ಆತ್ಮೀಯ ಸಂಶೋಧನ ಕೇಂದ್ರದವರು ಈ ಶಾಸನವನ್ನು ಕಂಡು 
ಹಿಡಿದ ವಿಷಯ ಪ್ರಕಟವಾಗಿದೆ. ಆದರೆ ಶಾಸನಪಾಠವು ಅದರಲ್ಲಿ ಪ್ರಕಟವಾಗಿರಲಿಲ್ಲ. ಅಲ್ಲದೆ ಕ್ರಿ. ಶ. ೧೫೫೯-೮೦ರ 
ವರೆಗೆ ಆಳಿದ ಚಂಗಾಳ್ವರಸ ವೀರರಾಜ ಒಡೆಯನನ್ನು ಉಳಿದು ಅವನಿಗೂ ಹಿರಿಯನಾಗಿ ವೀಠೆ ವೀರದೇವನಂ ಆಳಿದನೆ 


ಎಂಬುದು ಸುದ್ದಿಯಿಂದ ಸ್ಪಷ್ಟವಾಗಿಲ್ಲ. ಹಾಗಿದ್ದರೆ ಪೆರಿಯರಾಜದೇವನಿಗೆ ಇಬ್ಬರಂ ಹಿರಿಯ 


ಸೋದರರಿಬೇಕು 


ಎಂದಾಗುತ್ತದೆ, ತಪ್ಪಿದರೆ ವೀರರಾಜ ಒಡೆಯನಿಗೆ ಈ ಶಾಸನ ಅನ್ವಯವಾದರೆ, ಅವನ. ಕಾಲವನ್ನು ಕ್ರಿ. ಶ, 
೧೫೫೯-೮೦ರ ಬದಲು ಕ್ರಿ. ಶ. ೧೫೫೫-೮೦ ಎಂದು ಹೇಳಬೇಕಾಗುತ್ತದೆ. 


ಇತಿಹಾಸ ದರ್ಶನ 


೧೧೧ 


ದಿಂದ ಹದಿನೈದನೆಯ ಶತವಕಾನದ ಮಧ್ಯಭಾಗದವರೆ 
ವಿಗೆ ಚಂಗಾಳ್ವ ಅರಸರೂ ಬಲಗುಂದಿದವರಾಗಿ ಕೊಡಗಿನ 
ಶ್ರೀರಂಗಪಟ್ಟಣದ ಸುತ್ತಲಿನ ಹಳ್ಳಿಗಳನ್ನು ಆಳುತ್ತಿದ್ದ 
ರೆಂದು ತೋರುತ್ತದೆ.15 ಆದರೆ ಕ್ರಿ. ಶ. ೧೩೦೦ರ 
ನಂತರ ರಾಜಕೀಯ ಜೀವನದಲ್ಲಿ ಕೊಡಗು ಶ್ರೀರಂಗ 
ಪಟ್ಟಣದ ಅರಸರು ಏಳುಬೀಳು ಕಂಡರೂ ಅದಕ್ಕೆ 
ಒಂದೆರಡು ವರ್ಷಗಳ ಹಿಂದೆಯೂ ಚೌಡ್ಲೂ, ಕುಂದೂರ? 
ಗಳಲ್ಲಿ ಠಾವವಕಾನೆಗಳನ್ನೂ ಹೊಂದಿ, ಕ್ರಿ. ಶ. ೧೨೯೮ರ 
ಹೊಸ ಶಾಸನದಿಂದಲೂ ಕ್ರಿ.ಶ. ೧೩೦೦ರ ನಂತರ 
ಚಂಗಾಳ್ವರ][ಅಸ್ತಿತ್ವ ಅಳಿಸಿಹೋಗಲಿಲ್ಲ ಎಂಬುದು ಸ್ಪಷ್ಟ; 
ಕ್ರಿಶ. ೧೫೦೨ಕ್ಕೆ ಮುಂಚೆಯೂ ಚಂಗಾಳ್ವರಸನಾದ 
ನಾಗರಾಜ, ರಂಗರಾಜ, ಪೆರಿಯಣ್ಣರಾಜರು ಕೊಡಗಿನ 
ಶ್ರೀರಂಗಪಟ್ಟಣವನ್ನೂ ಆಳಿರಂವುದರಿಂದ ಅದರ ಸುತ್ತ 
ಮುತ್ತಲಿನ ಹಳ್ಳಿಗಳ ಜೊತೆಗೆ ಉತ್ತರ ಕೊಡಗಿನ 
ಚೌಡ್ಲು, ಕುಂದೂರು, ಹಾಲೇರಿ ವಂಂತಾದ ಭಾಗ 
ಗಳನ್ನಿ ೧೪-೧೫ನೆಯ ಶತವಕಾನಗಳಲ್ಲಿಯಂ ತವ್ಮು 
ಅಂಕೆಯಲ್ಲಿರಿಸಿಕೊಂಡಿಬೇಕು ಹಾಗೂ ಅವುಗಳು ಅವರ 
ವಂಶದ ಅರಸು ಶಾಖೆಗಳಿಗೆ ತತ್ಕಾಲೀನ ಆಶ್ರಿತ ಸ್ಥಾನ 
ಗಳೂ ಆಗಿರುವಂತಿವೆ. ಈ ಕಾರಣಗಳಿಂದಲೇ ೧೫ನೆಯ 
ಶತವರಾನದ ಪೂರ್ವಭಾಗದಲ್ಲಿಯೆ ತಮ್ಮ ರಾಜಧಾನಿ 
ಕೊಡಗು ಶ್ರೀರಂಗಪಟ್ಟಣದಲ್ಲಿ, ವಿಜಯನಗರದರಸರ 
ಕೃಪೆಗೂ ಪಾತ್ರರಾಗಿ, ಮತ್ತೆ ಪ್ರಸಿದ್ಧರಾದರೆಂದಂ 


ಸ್ಪಷ್ಟವಾಗುತ್ತದೆ. ನಾಗರಹೊಳೆಯ ಬಳಿಯ 
ಕುಂತೂರು ಪಾಳೇಗಾರ ನಾಗರಾಜ!? ಚಂಗಾಳ್ವರ 
*ನಾಗರಾಜ'ನೆಂದೇ “ಆದರೆ, ಚಂಗಾಳ್ವರ ಅರಸಂ 


ಕುವಾರರು ತಮ್ಮಾ ಬೀಳಿನ ಸಮಯದಲ್ಲಿ ಕೊಡಗಿನ 
ವಿವಿಧ ಕಡೆಗಳಲ್ಲಿ ಅಸ್ತಿತ್ವ ಉಳಿಸಿಕೊಂಡುದಕ್ಕೆ ಸಾಕ್ಷಿ 
ಯಕಾಗಂತ್ತದೆ. 


ಚಂಗಾಳ್ವ ವಂಶದ. ಲಭ್ಯ ಇತಿಹಾಸ ಹಾಗೂ 
ಶಾಸನಗಳ ಹಿನ್ನೆಲೆಯಲ್ಲಿ ಚಂಗಾಳ್ವರ ಪುನರುತ್ನಾ ನ ೧೫ 


15 ಕೊಡಗಿನ ಇತಿಹಾಸ, ಪು. ೫೩, ೬೨ 


ನೆಯ ಶತವಕಾನದಲ್ಲಿ, ಕೊಡಗು ಶ್ರೀರಂಗಪಟ್ಟಣದಲ್ಲಿ 
ಚಂಗಾಳ್ವ "ನಾಗರಾಜ'ನಿಂದ ಆಗಿರುವಲ್ಲಿ ಅವನ ಕಾಲ 
ವನ್ನು ಕ್ರಿ.ಶ. ೧೪೨೫-೧೪೫೦ರ ಅವಧಿಯ ಸುವಠಾರಿಗೆ 
ಸಲ್ಲಿಸಬಹುದು- ಅವನಿಗೆ ಹಿಂದೆ ಕೊಡಗು ಶ್ರೀರಂಗ 
ಪಟ್ಟಣದಲ್ಲಿ ಚಂಗಾಳ್ವರಸರು ಇದ್ದಿರಬೇಕೆಂಬುದುವಣಧವ 
ರಾಜೇಂದ್ರನ ಸಚಿವತ್ವದಿಂದ ವಿದಿಶವಾಗುವಂತಿದೆ. 
*ನಾಗರಾಜ'ನ ಹಿಂದಿನವರ ಹೆಸರುಗಳಂ(ಕ್ರಿ.ಶ. ೧೩೦೧- 
೧೪೨೫) ಚರಿತ್ರೆಯ ದಾಖಲೆಗಳಲ್ಲಿ ಅಲಭ್ಯವಿರಂವ 
ಕಾರಣ, "ನಾಗರಾಜ? ಬಹುಶಃ ಪಾಲ್ಪರೆಯ ಸೋವಂ 
ದೇವನ ವಂಶಿಕನಾಗಿ ಕೊಡಗು ಶ್ರೀರಂಗಪಟ್ಟಣದ 
ಆಳ್ವಿಕೆಗೆ ಬಂದಿರಬೇಕು. ಕುಂತೂರು-ನಾಗರಹೊಳೆ 
ಬಳಿ_"ನಾಗರಾಜ' ಇವನೇ ಆಗಿರಬಹುದಾದ ಒಂದಂ 
ಸಾಧ್ಯತೆಯ ಹಿನ್ನೆಲೆಯಲ್ಲಿ ಈ ಸೂಚನೆ. ಹಾಗಿಲ್ಲದಿದ್ದರೆ 
ಬೊಪ್ಪದೇವನ ಸಂತತಿಯವನಾಗಿ “ನಾಗರಾಜ' ಆಳ 
ತೊಡಗಿರಬೇಕಂ. 


ನಾಗರಾಜನ ನಂತರ ರಂಗರಾಜ ಹಾಗೂ ಪೆರಿ 
ಯಣ್ಣರಾಜ ಕೊಡಗು ಶ್ರೀರಂಗಪಟ್ಟಣವನ್ನು ಆಳಿ 
ದ್ದಾರೆ.18 ಚಂಗಾಳ್ವರ ಪುನರುತ್ಥಾನ ಕಾಲದಲ್ಲಿ ಇಲ್ಲಿದ್ದ 
ಅವರ ಶಾಖೆಗಳಲ್ಲಿ ಕೊಡಗು ಶ್ರೀರಂಗಪಟ್ಟಣದಲ್ಲಿ ನಿಂತಂ 
ಆಳ್ವಿಕೆ ನಡೆಸಿದ ಒಂದಂ ಶಾಖೆಯ ಪುತ್ರ (ಸೋದರ ?) 
ಪೌತ್ರ ಪರಂಪರೆಯನ್ನು ಪರಿಗಣಿಸಿ ಅವರ ಕಾಲವನ್ನು 
ಹೀಗೆ ಸೂಚಿಸಬಹಂದಂ. ಅವರನ್ನು ನಂತರದ ಚಂಗಾಳ್ಜ 
ರೆಂದೂ ಕರೆಯಬಹುದು : ನಾಗರಾಜ (ಕ್ರಿ.ಶ. ೧೪೨೫- 
೫೦), ರಂಗರಾಜ (ಕ್ರಿ.ಶ. ೧೪೫೦-೭೫), ಪೆರಿಯಣ್ಣ 
ರಾಜ (ಕ್ರಿ.ಶ. ೧೪೭೫ ೧೫೦೨) ಮತ್ತು ನಂಜರಾಜ 
(ಕ್ರಿ.ಶ. ೧೫೦೨-೧೫೨೫). 


ಚಂಗಾಳ್ವರು, ಕೆಳದಿ ಹಾಗೂ ಹಾಲೇರಿ ಅರಸರಲ್ಲಿ 
ಪರಸ್ಪರ ಬಂಧುತ್ತ ವಿದ್ದು | ಮೊದಲ ಚಂಗಾಳ ರಲ್ಲಿ 
ಉಳಿದಂಕೊಂಡಿದ್ದ ಶಾಖೆಗಳಲ್ಲಿ ಒಂದರಿ ಶಾಖೆ ಕೆಳದಿಯತ್ತ 


16 ಎಂ. ಜಿ. ನಾಗರಾಜ್‌ : ಕೊಡುಗು ಜಿಲ್ಲೆಯ ಸುಗ್ಗಿ ಕಟ್ಟೆಗಳು, ಬೆಂಗಳೂರು, ೧೯೮೯, ಪು. ೪೨ 


17 ಎಂ. ಜಿ. ನಾಗರಾಜ್‌ : "ಕೊಡಗಿನ ಕೊಲೆಕಲ್ಲುಗಳು', 


ಹರ್ತಿಕೋಟೆ, ೧೯೮೭, ಪು. ೭೩೮ 


ಹರತಿ ಸಿರಿ (ಹೆಚ್‌. ವಿ. ವೀರನಾಯಕರ ನೆನಪಿನ ಸಂಪುಟ), 


ಇತಿಹಾಸ ದರ್ಶನ 


ಹೋಗಿರಂವ. ಸಾಧ್ಯತೆಯನ್ನು ಪರಿಗ್ರಹಿಸಬಹುದಂ 
ಎನ್ನುವುದಾದರೆ ಅದಂ ಕೆಳದಿಗೆ, ಕೊಡಗು ಶ್ರೀರಂಗ 
ಪಟ್ಟಣದ ಸಾರ್ಥಕ ಕೊಡುಗೆ ಎನ್ನಬಹಂದಂ. 


ನಂಜರಾಯಪಟ್ಟಣದ ನಂಜುಂಡರಾಜನ ಮಂತ್ರಿ 
ಆಗಿದ್ದ ೧೬ನೇ ಶತವಕಾನದ ದೇವಪ್ಪಕವಿ ತನ್ನ “ರಾಮು 
ವಿಜಯ ಕಾವ್ಕ'ದಲ್ಲಿ ವರ್ಣಿಸಿರುವ ದೇಶ ವಿಷಯವು, 
ಕೊಡಗು ಶ್ರೀರಂಗಪಟ್ಟಣ - ನಂಜರಾಯಪಟ್ಟಣ 
ಪ್ರದೇಶದ ವರ್ಣನೆ ಹಾಗೂ ಗಡಿಗಳನ್ನಿ ಒಳ 
ಗೊಂಡಿದೆ. ಕಾರಣ ಆ ವರ್ಣನೆಯ ನೆಲೆಗಳಂ ಇಂದಿಗೂ 
ಅಲ್ಲಿ ಕಾಣಬರುತ್ತವೆ. 


ಕೊಡಗು ಶ್ರೀರಂಗಪಟ್ಟಣದ ಎಲ್ಲೆಗಳಂ ಮಳೆ 
ಗಾಲದ ವಂಣರು ಕೊಲ್ಲಿಗಳಿಂದ (ಇಂದು ವಠಾರ್ಗೋೊಲ್ಲಿ 
ಎಂಬ ನೆಲೆ ಆಗಿದೆ) ಕಾವೇರಿ ನದಿಯಿಂದ ಆವೃತವಾಗಿ 
ನಡುವೆ ಸುಮಾರು ೨೦ ಸಾವಿರ ಎಕರೆ ಪ್ರದೇಶದಲ್ಲಿ 
ಈಗಿನ ವಣಲ್ಮಾರೆ, ದಂಬಾರೆ ಕಾಡು ಪ್ರದೇಶ, ಬೈರವ, 
ನಂದಿ, ಗಣಪತಿ, ಪಾರ್ವತಿ ವಿಗ್ರಹಗಳನ್ನೊಳಗೊಂಡ 
ವ್ಯಾಳಿಸೋಪಾನ, ವೃಷಭವನ್ನೊಳಗೊಂಡ ಪಂಚ 
ಲಿಂಗೇಶ್ವರ ಶಿಲಾದೇಗುಲ, ಅವಕ್ಕಾಳೆ ಕೆರೆಗಳು, ಗದ್ದೆ 
ಗಳಂ, ರುದ್ರಭೂವಿಂ, ದೇವರಕೊಳ, ನೀರಿನಹೊಂಡ 
ಗಳು, ಗಂತ್ತಿಯಲ್ಲಿನ ಶ್ರೀರಂಗನ ಗುಡಿ, ಹಳೆ ದಾಸವಾಳ 
ವಣಂತಾದ ಹೊಳೆಸಾಲ ಹಳ್ಳಿಗಳನ್ನು ಗಡಿಗ್ರಾಮಗಳ 
ನ್ನಾಗಿ ಹೊಂದಿರುವ ಪ್ರದೇಶವಾಗಿದೆ. (ದಾಸವಾಳ 
ಗ್ರಾಮ ಆಗಿನ ಹೂದೋಟವಾಗಿದ್ದಿರಬೇಕು). 


೩ನೆಯ ಮಂಗರಸ ಕವಿ ತನ್ನ "ಶ್ರೀಪಾಲಚರಿತೆ' 
ಯಲ್ಲಿ ಕೊಡಗಿನ ಬಲ್ಲಾಡುಗಳನ್ನೂ ವಿವರಿಸಿರುವುದಂ, 
ದೇವಪ್ಪ ಕವಿಯಂ ಇಲ್ಲಿನ ಕಾಡಿನಲ್ಲಿರುವ ಹಾಲೆಮರ, 


೧೯೫೯, 
Robert Sewell : 
Ibid, p: 269. note 1 
Ibid., ೨. 336 


ಪು. ೧೮೬ : ಸಂಧಿ ೧೧, ಪದ್ಯ ೩-೪ 


Madras, 1975, p. 42 


ಇತಿಹಾಸ ದರ್ಶನ 


[15] 


ಕಕ್ಕೆವಃರ ಮಂಂತಾದ ವರಗಳನ್ನು ಪ್ರಾಣಿಗಳಾದ ಕಡವೆ, 


ಕಾಟಿಗಳ ಬಗ್ಗೆ ಹೇಳಿರುವುದು, ಅವರಿದ್ದ ಕೊಡಗಂ 
ಶ್ರೀರಂಗಪಟ್ಟ ಜದ ಪರಿಸರವನ್ನ ಪರಿಚಯಂಸಂವಂತಿವೆ. 


ನಂಜಂಂಡಕವಿ ಕೊಡಗಿನ ಭಟರ "ಶೌರ್ಯವನ್ನು ವರ್ಣಿಸು 
ವಲ್ಲಿ ಚಂಗನಾಡಿನ ಈ ಪ್ರದೇಶದ ಜನತೆಯ (ನಂಜರಾಜ 
ನಿಗಾಗಿ ಕಾದ ವಿಜಯ) ಶೌರ್ಯವನ್ನು ಗಮನಿಸಿಯೇ ಹೇಳಿ 
ದಂತಿದೆ.19 


ಮೈಸೂರು ದೇಶದ ಉಮ್ಮತ್ತೂರಿನ ಗಂಗರಾಜ 
ನೊಡನಾದ ಕ್ರಿ.ಶ. ೧೫೧೦ರ ಯಂದ್ಮದಲ್ಲಿ ಕೃಷ್ಣದೇವ 
ರಾಯಸಂ ಪೂರ್ಣ ವಿಜಯಿಯಕಾದ, ಹಾಗೂ ಶಿವನ 
ಸಮುದ್ರ ಮತ್ತು ಶ್ರೀರಂಗಪಟ್ಟಣದ ಕೋಟೆಗಳನ್ನು 
ವಶಪಡಿಸಿಕೊಂಡ ;20 ಕೃಷ್ಣದೇವರಾಯನಿಗಿದ್ದ 
ಮೂವರು ಮುಖ್ಯ ರಾಣಿಯರಲ್ಲಿ ಅವನ ಶ್ರೀರಂಗ 
ಪಟ್ಟಣದ ಸಾಮಂತನ ಮಗಳಾದ ತಿರಂವುಲದೇವಿಯಂ 
ಒಬ್ಬಳು. ಅವನಿಗೆ ಹೆಣ್ಣು ಕೊಟ್ಟ ವರಾವಂದಿರಲ್ಲಿ 
ಶ್ರೀರಂಗಪಟ್ಟಣದ ಹಾಗೂ ಮಲಬಾರಿನ ಗಡಿಪ್ರದೇಶದ 
ದೊರೆಯಕಾದ ಕುವಕಾರ ವೀರಯ್ಯ(Cumar Virya)ನೆೇ 
ಮುಖ್ಯನಾಗಿದ್ದ.21 ಕ್ರಿ.ಶ, ೧೫೧೬ರ ಸಂವಠಾರಿನ 
ರಾಯಚೂರಂ ಯುದ್ಧದಲ್ಲಿ ಕೃಷ್ಣದೇವರಾಯನ ವಾವ 
ನಾದ ಶ್ರೀರಂಗಪಟ್ಟಣದ ದೊರೆ ಕುವಕಾರ ವೀರಯ್ಯ 
ತನ್ನ ವಂಣವತ್ತು ಮಕ್ಕಳೊಡನೆ ಬಂದು, ಸೇನಾಧಿಪತ್ಯ 
ವನ್ನು ಬೇಡಿ ಪಡೆದಂ ನಿರ್ವಹಿಸಿದ.೫ ಕೃಷ್ಣದೇವ 
ರಾಯನ ವಂಖ್ಯ ರಾಣಿಯರಾದ ಚಿನ್ನಾದೇವಿ ವಂತ್ತು 
ತಿರುಮಲದೇವಿ ಕ್ರಿ.ಶ. ೧೫೧೫ರ ಕೊಂಡುವೀಡು 
ಕೋಟೆಯ ಮಂತ್ತಿಗೆಯ ಸಮಯದಲ್ಲಿ ಅವನೊಡನಿ 
ದ್ವರಂ, 23 ಈ ತಿರುಮಲದೇವಿ ವಿಜಯನಗರದರಸರ 
ಕಾಲದಲ್ಲಿ ಒಂದು ಪಾಳೆಯಪಟ್ಟಿಗೆ ಒಳಪಟ್ಟ ಶ್ರೀರಂಗ 
ಪಟ್ಟಣದ (ಆದಿರಂಗನ ನೆಲೆ) ಪಾಳೇಗಾರ ಚಿಕ್ಕ ಒಡೆ 


ಎಚ್‌. ದೇವೀರಪ್ಪ (ಸಂ.) : ನಂಜುಂಡಕವಿ ವಿರಚಿತ ರಾಮನಾಥ ಚರಿತ, ಪೂರ್ವಾರ್ಧ ಸಂಪುಟ ೨, ಮೈಸೂರು, 


4 Forgotten Empire. New Delhi, 1980, ೧. 130 


T.V. Mahalingam : Administration and Social Life under Vijayanagar, Part 11, 


೧೧೩ 


ಯನ ಮಗಳು, ತುಳಂವ ಕೃಷ್ಣದೇವರಾಯನ ಪಟ್ಟದ 
ರಾಣಿ ಆಗಿದ್ದಳು. ಬಹುಶಃ ಸಿವೆಲ್‌ ಹೇಳುವ 
“ಕುವರಾರ ವೀರಯ್ಯ” ಮತ್ತು ಈ “ಚಿಕ್ಕ ಒಡೆಯ” 
ಪದಗಳು ಸವಕಾನಾರ್ಥಕವಾಗಿ ಬಳಕೆಯರಾಗಿರುವಂತಿದೆ. 


ನಂಜುಂಡ ಕವಿಯ *ವಿಜಯ'ನಿಗೂ *ಕುವಕಾರ 


ವೀರಯ'ನಿಗೂ ಯಕಾವ ಸಂಬಂಧವೂ ಇಲ್ಲವೆಂದು ಸ್ಪಷ್ಟ ' 


ವಾಗುತ್ತದೆ. ಏಕೆಂದರೆ “ವಿಜಯ' ಕೊಡಗು ಶ್ರೀರಂಗ 
ಪಟ್ಟಣದ ರಾಜ, ನಂಜರಾಜ(ನಂಜರಾಯ ಪಟ್ಟಣದ 
ರಾಜ)ನೆ ಪ್ರತಿನಿಧಿಯಾಗಿ ಉಮ್ಮತೂರಿನ ಕಾಳಗದಲ್ಲಿ 
ವಶಪಡಿಸಿಕೊಂಡ ಶ್ರೀರಂಗಪಟ್ಟಣದ ಕೋಟೆ, ಕೊಡಗರಿ 
ಶ್ರೀರಂಗಪಟ್ಟಣದ್ದಾಗಲುಂ ಸಾಧ್ಯವಿಲ್ಲ. ಕ್ರಿ.ಶ. ೧೫೧೬ರ 
ಸಮಯದಲ್ಲಿ ರಾಯಚೂರು ಯುದ್ಧದಲ್ಲಿ ಕುವಕಾರ 
ವೀರಯ್ಯ ಭಾಗವಹಿಸಿರುವಲ್ಲಿ, ಕ್ರಿ.ಶ. ೧೫೧೦ರಲ್ಲಿ ವೀರ 
ಸ್ವರ್ಗವೇರಿದ "ವಿಜಯ ಒಬ್ಬನೇ ಆಗಿರಲು ಸಾಧ್ಯ 
ವಾಗದಂ. ಆದ್ದರಿಂದ ಕೃಷ್ಣದೇವರಾಯನ ಮಾವ ಆ 
ಕಾಲದ ಮೈಸೂರು ಶ್ರೀರಂಗಪಟ್ಟಣಕ್ಕೆ ಸಂಬಂಧಿಸಿದ 
ವನೇ ವಿನಹ, ಕೊಡಗು ಶ್ರೀರಂಗಪಟ್ಟಣಕ್ಕೆ ಸಂಬಂಧಿಸಿ 
ದವನಲ್ಲ.ಚಂಗಾಳ್ವ ಸಚಿವ ವಂಶದಲ್ಲಿ"ಕುವಕಾರ ವೀರಯಂ? 
ಎಂಬ ಹೆಸರೂ ದಾಖಲಾಗಿಲ್ಲ. "ಜಯನೃಪಕಾವ್ಯ'ದ 
ವಂಂಗರಸ ಹೇಳಂವ "ಯಂಂಿವಕುಮಾರಕ ವಿಜಯಂ 
ರಾಜ”ನಂ, : "ಪಿರಿಯ ಪಟ್ಟಣವನಾಳಿದವ' ಹಾಗೂ 
ಮಂಗರಸನ ತಂದೆ. ಅಂತಾಗಿ ಅವನ ಕಾಲ ಕ್ರಿ.ಶ. 
೧೫೦೦ಕ್ಕೂ ವಂಂನ್ನಿನದರ್ಯಕೃಷ್ಣ ದೇವರಾಯನ ಕಾಲಕ್ಕೂ 
ವಂಂಂಚಿನದಂ. 


ಕ್ರಿ.ಶ, . ೧೫೦೨. ೨೫ರ ಅವಧಿಯಲ್ಲಿ ಕೊಡಗಂ 
ಶ್ರೀರಂಗಪಣ್ಣದ ರಾಜಧಾನಿಸ್ಥಾನ ನಂಜರಾಯಂ 
ಪಟ್ಟಣಕ್ಕೆ ಸಂದಾಯವಾಗಿ, ಅದರ ಭಾಗವೆನಿಸಿದಂತೆ 
ಕಾಣಂತ್ತದೆ, ಕ್ರಿ.ಶ. ೧೮೨೨ ಮಡಿಕೇರಿ ಶಾಸನವು, 


ನಂಜರಾಯಪಟ್ಟಣ ತಾಲೂಕಿನ ಭಾಗವಾಗಿದ್ದ ಸೂಚನೆ 
ಯನ್ನು ನೀಡುತ್ತದೆ. ಜೊತೆಗೆ ಪ್ರಥಮ ' ಬಾರಿಗೆ 
ಶಾಸನದಲ್ಲಿ ವಿಶೇಷಣ ಹೊತ್ತು “ಕೊಡಗು ಶ್ರೀರಂಗ 
ಪಟ್ಟಣ'ವೆಂದ: ದಾಖಲಾಗಿದೆ. ಆ ಕಾಲಕ್ಕೆ ವೀರೆ 
ರಾಜೇಂದ್ರನು ಇಲ್ಲಿ ಕೊಂದ ಹಾಗೂ ಕೈಸೆರೆ ಹಿಡಿದ ಆನೆ 
ಗಳ ಸಂಖ್ಯೆಯಿಂದ, ಇದು ದಟ್ಟವಾದ ಕಾಡಂ ಪ್ರದೇಶ 
ವನ್ನೊಳಗೊಂಡಿತ್ತಾ ಎಂದೂ ವಿದಿತವಾಗುತ್ತದೆ. ಕ್ರಿ.ಶ. 
೧೮೨೨ರ ಶಾಸನದ ಮೊದಲಿಗೆ ಹಾಲೇರಿ ಅರಸರ ಆಡಳಿತ 
ದಾಖಲೆಗಳಲ್ಲಿ ಈ ಹೆಸರೇ ಇದ್ದಿರಬೇಕು. ಏಕೆಂದರೆ 
ಕ್ರಿ.ಶ. ೧೮೩೪ರಲ್ಲಿ ಹಾವೇರಿ ಅರಸರ ಸ್ವಾಧೀನದಲ್ಲಿದ್ದ 
೫೨೦ ಗ್ರಾಮಗಳ ಪೈಕಿ, ಏಳಂಸಾವಿರ ಸೀಮೆಯ 
ಶನಿವಾರಸಂತೆ ಸ್ಕಾಂಡಲ್‌ ಕೋಟಿ ಫಾರೆಸ್ಟ್‌ ಪರಿಸರ 
ದಲ್ಲಿ "ಮೈಲಾತಪುರ'ವು ೧೬೯.೧೮ ಎಕರೆ ವಿಸ್ತೀರ್ಣ 
ಹೊಂದಿದ್ದರೆ, ಎಡೆನಾಲ್ಕುನಾಡು ತಾಲೂಕಿನ ಅಮ್ಮತ್ತಿ 
ನಾಡಿಗೆ ಸೇರಿದ ವಕಾಲ್ಮಾರೆ ಗ್ರಾಮ ೫೩೭೬,೪೫ ಎಕರೆ 
ವಿಸ್ತೀರ್ಣ ಹಾಗೂ ಕೊಡಗು ಶ್ರೀರಂಗಪಟ್ಟಣ ಗ್ರಾವಂವು 
೧೫೧೪.೭೫ ಎಕರೆ ವಿಸ್ತೀರ್ಣವನ್ನು ಹೊಂದಿದ್ದವು. 
ಇನ್ನು ೧೯೩೫ರ ಸರ್ಕಾರಿ ದಾಖಲೆಯೊಂದರಲ್ಲಿ2* 
ಮೈಲಾತಪುರವು ೧೬೯.೧೮ ಎಕರೆ ವಿಸ್ತೀರ್ಣದ ಜೊತೆಗೆ 
ಮುಖ್ಯಗ್ರಾಮವಾಗಿ, ಒಡಬನಹಳ್ಳಿ, ನಾಗವಾರ, 
ಅಮ್ಮಳ್ಳಿ ಎಂಬ ಉಪಗ್ರಾಮಗಳನ್ನು ಸೇರಿಸಿಕೊಂಡು 
೧೧೦೭.೪೮ ಎಕರೆ ವಿಸ್ತೀರ್ಣ ಪಡೆದಿದೆ.ಆದರೆ ಕೊಡಗು 
ಶ್ರೀರಂಗಪಟ್ಟಣವು ೧೫೧೪.೭೫ ಎಕರೆ ವಿಸ್ತೀರ್ಣವನ್ನು 
ವಕಾಲ್ದಾರೆಯ ೫೩೭೩.೪೫ ಎಕರೆ ವಿಸ್ತೀರ್ಣದೊಡನೆ 
ಸೇರಿಸಿ ೬೮೯೧.೨೦ ಎಕರೆ ಒಟ್ಟಾರೆ ವಿಸ್ತೀರ್ಣವಾಗಿ, 
ವಕಾಲ್ಡಾರೆಯ  ಉಪಗ್ರಾಮವಾಗಿ ದಾಖಲಾಗಿದೆ. 
ಸುವಜಾರು ಎಂಟು ಕಿ.ವೂ. ದೂರದಲ್ಲಿ ಕೊಲ್ಲಿಯಣಚೆ 
ಸಿದ್ದಾಪುರವು ಇದೆ. ಈ ಕಾರಣದಿಂದಲೇ ಸಂಕಂಚಿತ 
ಗೊಂಡ ಕೊಡಗು ಶ್ರೀರಂಗಪಟ್ಟಣದ ನೆಲೆ, "ಸಿದ್ಧಾಪುರ 


24 ಸೂರ್ಯನಾಥ ಕಾಮತ್‌ ; “ಪುಣ್ಯಕ್ಷೇತ್ರ ಐತಿಹಾಸಿಕ ಕೇಂದ್ರ ಶ್ರೀರಂಗಪಟ್ಟಣ, ತರಂಗ (ಪಾರಪತ್ಪಿಕೆ), ಮೇ ೨೧ 


೧೯೮೯, ಪು. ೨೦ 


25 ಬಾಚರಣಿಯಂಡ ಕೆ.ಅಣ್ಣಯ್ಕ: “೧೮೩೪ನೇ ಇಸವಿಲ್‌ ಕೊಡಗ್‌ಲ್‌ ಹಾಲೇರಿ ರಾಜಂಗಡ ಆಳ್ವಿಕೆಲ್‌ ಆಯಿಂಡ ಸ್ಮಾಧೀನತ್‌ 
ಇಂಜ ೫೨೦ ಗ್ರಾಮತ್‌ರ ಪೆದ ಪಿಂಇ ೨೩ ಫಾರೆಸ್ಟರ್‌ ಪೆದ ಇನ್ನನೆ ಉಂಡ, ಬ್ರಹ್ಮಗಿರಿ ಪುತ್ತರಿ ವಿಶೇಷ ಸಂಚಿಕೆ, 


ಮಡಿಕೇರಿ, ೧೯೮೯, ಪ್ರ ೮೧, ೮೬ 


26 Circle List of Coorg Province for the Year 1935, pp. 3, 23 


೧0೪ 


ಇತಿಹಾಸ ದರ್ಶನ 


ಸವಿೀಪ ವಗಾಲ್ಮಾರೆ ಬಳಿ ಕೊಡಗು ಶ್ರೀರಂಗಪಟ್ಟಣ 
ಎದೆ” ಎಂಬ ರೂಢಿಯೆ ದಾಖಲಾತಿಗೆ ಬಂದಿರಂವಂತಿದೆ, 


ಕೊಲ್ಲಿಗಳು ಹಾಗೂ ಕಾವೇರಿ ನಡುವಣ ಪ್ರದೇಶ, 
ಕಾವೇರಿಯ ಪೂರ್ವ-ಪಶ್ಚಿಮ ದಂಡೆಯಂ ಹಳ್ಳಿಗಳು, 
ಪ್ರಾಚೀನ ದೇಗುಲಗಳು, ಗದ್ದೆ, ತೋಟ, ಕೆರೆ, ಕಾಡಂ 
ಹಾಗೂ ವಠಾನವ ವಾಸ್ತವ್ಯಗಳ ಸುವದಾರಂ ೨೦ ಸಾವಿರ 
ಎಕರೆಗಳ ವಿಸ್ತೀರ್ಣದ ನೆಲೆಗೆ ತನ್ನ ಹೆಸರನ್ನು ನೀಡಿದ 
"ಪ್ರಾಚೀನ ಕೊಡಗು ಶ್ರೀರಂಗಪಟ್ಟಣವು' ಏಳಂ ಶತ 
ವಕಾನಗಳ ತನ್ನ ಬದಂಕನ್ನು ಇಂದಂ ಒಂದಂ “ಬಿಂದಂ? 
ವಿನಷ್ಟು ವಿಸ್ತಾರದಲ್ಲಿ ಐಕ್ಯ ವಕಾಡಿಕೊಂಡದ್ದ ಕಾಲ 
ಗರ್ಭದಲ್ಲಿನ ಒಂದಂ ವಿಪರ್ಮಾಸ, 


ಒಟ್ಟ ರೆ ಈ ವಿವೇಚನೆಯಿಂದ ಈ ವಂಂಂದಿನ 
ಅಂಶಗಳನ್ನು ಸೂಚಿಸಬಹಂದಂ : 


೧. ಕೊಡಗು ಶ್ರೀರಂಗಪಟ್ಟಣವು ಕ್ರಿ.ಶ. ಸಂವಕಾರಂ 
೧೨೨೦-೪೫ರ ನಡುವಣ ಅವಧಿಯಲ್ಲಿ ಉಗಮ 
ವಾಗಿರಬೇಕು. 


ಇತಿಹಾಸ ದರ್ಶನ 


೩, 


ಚಂಗಾಳ್ವರಸ ಬೊಪ್ಪದೇವನಂ ಹೊಯ್ಸಳ 
ಸೋಮೇಶ್ವರನ ಉತ್ತೇಜನದಿಂದ ಅದನ್ನು ಎಸ್ತ 
ರಿಸಿದ ಮತ್ತು ಶ್ರೀರಂಗ ಹಾಗೂ ವೀರಭದ್ರನ 
ಗುಡಿಗಳನ್ನು ರೂಪಿಸಿದ. 


ಕೊಡಗು ಶ್ರೀರಂಗಪಟ್ಟಣದ ಚಂಗಾಳ್ವರ ಒಂದಂ 
ಶಾಖೆ ವಲಸೆ ಹೋಗಿ ಕೆಳದಿ ರಾಜವಂಶ ರೂಪಿತ 
ವಾಗಿರುವಂತಿದೆ. 


ಕೊಡಗು ಶ್ರೀರಂಗಪಟ್ಟಣದರಸರೊಡನೆ ವಿಜಯ 
ನಗರದ ಕೃಷ್ಣದೇವರಾಯನಿಗೆ ವೈವಾಹಿಕ 
ಸಂಬಂಧವಿರಲಿಲ್ಲ, ಆದರೆ ನಂತರದ ವಕಾಂಡ 
ಲಿಕರು ನಂಜರಾಯಪಟ್ಟಣದ ಚಂಗಾಳ್ಗ ಸೈ ರಾಜ 
ಕುವಣರಿಯನ್ನ್ನು ಮದಂವೆ ಆಗಿದ್ದರೆ, 


ಕೊಡಗು ಶ್ರೀರಂಗಪಟ್ಟಣವು ಹಾಲೇರಿ ಅರಸರ 
ಕಾಲದಲ್ಲಿ ನಂಜರಾಯಪಟ್ಟಣ ತಾಲೂಕಿಗೆ ಸೇರಿದ 
ಭಾಗವಾಗಿ ಇಂದಂ ಕಾಲಗರ್ಭದಲ್ಲಿ ಮರೆಯಾ 
ದರೂ ಜಾನಪದ ವಠಾತ್ತ ಸದ್ಯಕ್ಕೆ ಅದರ ಸಾಂಸ್ಕೃ 
ತಿಕ ಎಳೆಯೊಂದನ್ನು ಜೀವಂತವಿಟ್ಟಿದೆ. 


೧೧೫ 


